ಕರ್ನಾಟಕ ವಿಧಾನ ಪರಿಷತ್ತು 


ಪರದೇಶವಾಗಿದ್ದು, ಈ ತಾಲ್ಲೂಕಿನಲ್ಲಿ 
ಬರಪೀಡಿತ 'ಮತ್ತು ಕುಡಿಯುವ ನೀರಿನ 
ಅಭಾವಕ್ಕೆ ಪ್ರತಿ ವರ್ಷವೂ ಒಳಗಾಗುವ 
ಗ್ರಾಮಗಳಿಗೆ ಕುಡಿಯುವ ನೀರು 
ಒದಗಿಸಲು ಮತ್ತು ಕೆರೆ ತುಂಬಿಸುವ 
ಮೂಲಕ ನೀರಾವರಿ ಸೌಕರ್ಯ ಕಲ್ಲಿಸಲು 
ಹೇಮಾವತಿ ಜಲಾಶಯ ಯೋಜನೆ, 
ಭದ್ರಾ: ಮೇಲ್ದಂಡೆ ಯೋಜನೆ ಮತ್ತು 
ಎತ್ತಿನಹೊಳೆ ಯೋಜನೆ ಅಡಿಯಲ್ಲಿ ರಾಜ್ಯ 
ಸರ್ಕಾರ ಯೋಜನೆಗಳನ್ನು 
ರೂಪಿಸಿರುವುದು ನಿಜವೇ; ಹಾಗಿದ್ದಲ್ಲಿ, 
ಸಂಪೂರ್ಣ ವಿವರ ಒದಗಿಸುವುದು; 


ಆ) 


ಹೇಮಾವತಿ ಜಲಾಶಯ `` ಯೋಜನೆಯ 
ಎಡದಂತೆ ನಾಲಾದಿಂದ ಶಿರಾ ತಾಲ್ಲೂಕಿನ 
ಯಾವ ಯಾವ ಗ್ರಾಮಗಳಿಗೆ ನೀರು 
ಪೂರೈಸಲಾಗುತ್ತಿದೆ; (ಸಂಪೂರ್ಣ ವಿವರ 
ನೀಡುವುದು) 


ಅನುಷ್ಠಾನಗೊಳಿಸಲಾಗುತ್ತಿದೆ. 
1. ಭದ್ರಾ ಮೇಲ್ದಂಡೆ ಯೋಜನೆ: 


ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿಕ್ಕಮಗಳೂರು, ಚಿತ್ರದುರ್ಗ, 


ದಾವಣಗೆರೆ ಹಾಗೂ. ತುಮಕೂರು ಜಿಲ್ಲೆಗಳ 2,25,515 ಹೆಕ್ಟೇರ್‌ | 


ಭೂ ಪ್ರದೇಶಕ್ಕೆ ಸೂಕ್ಷ್ಮ ನೀರಾವರಿ ಮೂಲಕ ನೀರಾವರಿ ಸೌಲಭ್ಯ 
ಕಲ್ಪಿಸಲು ಮತ್ತು ಈ ಜಿಲ್ಲೆಗಳ 367 ಸಣ್ಣ ನೀರಾವರಿ ಕೆರೆಗಳನ್ನು 
ಅವುಗಳ ಸಾಮರ್ಥ್ಯದ ಶೇ.50 ರಷ್ಟು ನೀರನ್ನು ತುಂಬಿಸಲು 
ಯೋಜಿಸಲಾಗಿರುತ್ತದೆ. ಈ ಯೋಜನೆಯಡಿ ಶಿರಾ ತಾಲ್ಲೂಕಿನ 
62 ಕೆರೆಗಳನ್ನು ಅವುಗಳ ಸಾಮರ್ಥ್ಯದ ಶೇ.50 ರಷ್ಟು ತುಂಬಿಸಲು 
ಹಾಗೂ 14,558 ಹೆಕ್ಟೇರ್‌ ಭೂ ಪ್ರದೇಶಕ್ಕೆ ಸೂಕ್ಷ್ಮ ನೀರಾವರಿ ಸೌಲಭ್ಯ 
ಕಲ್ಪಿಸಲು ಯೋಜಿಸಲಾಗಿರುತ್ತದೆ. ಕೆರೆಗಳ ವಿವರವನ್ನು 
ಅನುಬಂಧದಲ್ಲಿ ಲಗತ್ತಿಸಲಾಗಿದೆ. 


2. ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ: 

ಕುಡಿಯುವ ನೀರಿನ ತೀವ್ರ ಅಭಾವ ಎದುರಿಸುತ್ತಿರುವ ರಾಜ್ಯದ 
ಹಾಸನ, ಚಿಕ್ಕಮಗಳೂರು, ತುಮಕೂರು, ಬೆಂಗಳೂರು ಗ್ರಾಮಾಂತರ, 
ರಾಮನಗರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳಿಗೆ ಪಶ್ಚಿಮ 
ಘಟ್ಟದಲ್ಲಿ ಹರಿಯುವ ಹಳ್ಳಗಳಿಂದ 2401 ಟಿಎಂಸಿ ನೀರನ್ನು 
ಬಳಸಿಕೊಂಡು ಕುಡಿಯುವ ನೀರು ಒದಗಿಸಲು ಹಾಗೂ ಅಂತರ್ಜಲ 
ಮರುಪೂರಣಕ್ಕಾಗಿ ಈ ಭಾಗಗಳಲ್ಲಿನ 527 ಸಣ್ಣ ನೀರಾವರಿ 
ಕೆರೆಗಳಿಗೆ ಅವುಗಳ ಸಾಮರ್ಥ್ಯದ ಶೇ.50% ರಷ್ಟು ನೀರು ತುಂಬಿಸಲು 
ಯೋಜಿಸಲಾಗಿದೆ. ಈ ಯೋಜನೆಯಡಿ ಶಿರಾ ತಾಲ್ಲೂಕಿಗೆ 
0.514 ಟಿ.ಎಂ.ಸಿ ನೀರನ್ನು ಕುಡಿಯುವ ನೀರಿಗಾಗಿ ಸರಬರಾಜು 
ಮಾಡಲು ಸಂಬಂಧಿಸಿದ ಇಲಾಖೆಗೆ Bulksupply ಮೂಲಕ 
ನೀಡಲು ಯೋಜಿಸಲಾಗಿದೆ. 


3. ಹೇಮಾವತಿ ಜಲಾಶಯ ಯೋಜನೆ: 


ಕಾವೇರಿ ನೀರಾವರಿ ನಿಗಮದ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಸರ್ಕಾರದ 
ಪತ್ರ ಸಂಖ್ಯೆ; ನೀಇ 196 ಎನ್‌ ಹೆಚ್‌ ಪಿ 2000 ದಿ: 28.07.2000 
ರಲ್ಲಿ ತುಮಕೊರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ. ಗುಬ್ಬಿ 


ಶಿರಾ-ಕಳ್ಳಂಬೆಳ್ಳಾ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಕುಡಿಯುವ | 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 669 | 
2. ಸದಸ್ಯರ ಹೆಸರು : ಶ್ರೀ.ಕೆ.ಎ. ತಿಪ್ಪೇಸ್ವಾಮಿ (ನಾಮ ನಿರ್ದೇಶನ ಹೊಂದಿದವರು) 
- 3. ಉತ್ತರಿಸಬೇಕಾದ ದಿನಾಂಕ : 04.03.2021 
| ಪ್ರಶ್ನೆಗಳು ಉತ್ತರಗಳು | 
ಅ) ತುಮಕೂರು ಜಿಲ್ಲೆ ಶಿರಾ ತಾಲ್ಲೂಕು] ವಿಶ್ವೇಶ್ವರಯ್ಯ ಜಲ ನಿಗಮದಡಿ ಭದ್ರಾ ಮೇಲ್ದಂಡೆ" ಯೋಜನೆ`'ಹಾಗೂ 
| . ]ಬರಪೀಡಿತ ಮತ್ತು ಗಡಿನಾಡು | ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಗಳನ್ನು 


[ಕ್ರಸಂ ಪಶ್ನೆಗಳು ಉತ್ತರಗಳು 
ನೀರಿನ ನಾಷ್ಸ್‌ತಗ ಹೇಮಾವ5 "ಯೋಜನೆಯ" `ತುಮಕೂರು 
ಶಾಖಾ ನಾಲೆ ಕಿ.ಮಿ.106ರಲ್ಲಿ ಬರುವ .ಎಸ್ಕೇಪ್‌ನಿಂದ 
0.9 ಟಿ.ಎಂ.ಸಿ. ನೀರನ್ನು ಶಿರಾ-ಕಳ್ಳಂಬೆಳ್ಳ ನೈಸರ್ಗಿಕ ಕಣಿವೆಗೆ 
(Sira-Kallambella Natural valley) ಹರಿಸಲು 
ಆದೇಶಿಸಲಾಗಿರುತ್ತದೆ. ಇದರಂತೆ ಜಲಾಶಯದಲ್ಲಿನ ಹಾಗೂ: 
ಮಳೆಗಾಲದಲ್ಲಿ ಹೆಚ್ಚಾಗಿ ಹರಿದು ಹೋಗುವ ನೀರಿನ ಲಭ್ಯತೆಯ 
ಆಧಾರದ ಮೇಲೆ ಕುಡಿಯುವ ನೀರಿಗಾಗಿ ನೀರನ್ನು 


ಹರಿಸಲಾಗುತ್ತಿರುತ್ತದೆ. ಮುಂದುವರೆದು ಮಳೆಗಾಲದಲ್ಲಿ ಹೆಚ್ಚಾಗಿ 
ಹರಿದು ಹೋಗುವ ನೀರಿನಲ್ಲಿ ಲಭ್ಯವಾಗುವ ನೀರಿನ ಪ್ರಮಾಣಕ್ಕೆ 
ಅನುಗುಣವಾಗಿ 0.9 ಟಿ.ಎಂ.ಸಿ. ನೀರನ್ನು ಎಸ್ಸೇಪ್‌ನಿಂದ ಕುಡಿಯುವ 
ನೀರಿಗಾಗಿ ಹರಿಸುವುದು ಮಾತ್ರ ಈ ಇಲಾಖೆಯ ಕಾರ್ಯವ್ಯಾಪಿಗೆ 
ಒಳಪಟ್ಟಿರುತ್ತದೆ. ಶಿರಾ-ಕಳ್ಳಂಬೆಳ್ಳಾ ನಗರಗಳಿಗೆ ಕುಡಿಯುವ ನೀರನ್ನು 
ಶಿರಾ-ಕಳ್ಳಂಬೆಳ್ಳ ನೈಸರ್ಗಿಕ ಕಣಿವೆಯಿಂದ ಸರಬರಾಜು ಮಾಡುವ 
ಜವಾಬ್ದಾರಿಯು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು 
ಒಳಚರಂಡಿ" ಮಂಡಳಿರವರದ್ದಾಗಿರುತ್ತದೆ. 


ಇು) 


ಭದ್ರಾ ಮೇಲ್ದಂಡೆ ನಾಲಾ” ಯೋಜನೆ 


ಅಡಿಯಲ್ಲಿ ಶಿರಾ ತಾಲ್ಲೂಕಿನಲ್ಲಿ ಎಷ್ಟು 
ಕೆರೆಗಳು ಅಚ್ಚುಕಟ್ಟಿಗೆ ಒಳಪಡುತ್ತಿವೆ ಮತ್ತು 
ನೀರಾವರಿ ಒಳಪಡುವ ಕ್ಷೇತ್ರವೆಷ್ಟು ಎಷ್ಟು 


ಗ್ರಾಮಗಳಿಗೆ ಕುಡಿಯುವ ನೀರಿನ 
ಯೋಜನೆಯನ್ನು ಅಳವಡಿಸಲಾಗುತ್ತದೆ; 
(ಸಂಪೂರ್ಣ ವಿವರ ನೀಡುವುದು) 


ಮೇಶನ ಇಂಕ್‌ ಅ ಕ್ಸ್‌ ನವಕ ಭದ್ರಾ ಹನ] 
ಯೋಜನೆಯಡಿ ಶಿರಾ ತಾಲ್ಲೂಕಿನ 62 ಕೆರೆಗಳನ್ನು ಅವುಗಳ 
ಸಾಮರ್ಥ್ಯದ ಶೇ.50 ರಷ್ಟು ತುಂಬಿಸಲು ಹಾಗೂ 14.558 ಹೆಕ್ಟೇರ್‌ 
ಭೂ ಪ್ರದೇಶಕ್ಕೆ ಸೂಕ್ಷ್ಮ ನೀರಾವರಿ ಸೌಲಭ್ಯ ಕಲ್ಲಿಸಲು 
ಯೋಜಿಸಲಾಗಿದೆ. ಈ ಯೋಜನೆಯಡಿ ಕೆರೆಗಳಿಗೆ ನೀರು ತುಂಬಿಸಿ 
ಅಂತರ್ಜಲ ಮರುಪೂರಣಗೊಳಿಸಲು ಯೋಜಿಸಲಾಗಿದ್ದು, 
ಗ್ರಾಮವಾರು ಕುಡಿಯುವ ನೀರನ್ನು ಒದಗಿಸಲು ಅವಕಾಶ 
ಕಲ್ಲಿಸಿಕೊಂಡಿರುವುದಿಲ್ಲ. ವಿವರವನ್ನು ಅನುಬಂಧದಲ್ಲಿ ಲಗತ್ತಿಸಲಾಗಿದೆ. 


ಈ) 


ನನ್‌ ಇವಾ ಪಡಹಾವ ನವನ 
ಯೋಜನೆ ಅಡಿಯಲ್ಲಿ ಶಿರಾ ತಾಲ್ಲೂಕಿನಲ್ಲಿ 
ಕುಡಿಯುವ ನೀರನ್ನು ಪೂರೈಕೆ ಮಾಡಲು 


ಗುರುತಿಸಿರುವ  ಗ್ರಾಮಗಳೆಷ್ಟು ಮತ್ತು 


ಕೆರೆಗಳೆಷ್ಟು; ಈ ಯೋಜನೆಯನ್ನು 
ಅನುಷ್ಠಾನಗೊಳಿಸಲು ಸರ್ಕಾರ 
ತೆಗೆದುಕೊಂಡಿರುವ ಕ್ರಮಗಳೇನು? 


(ಪೂರ್ಣ ವಿವರ ನೀಡುವುದು) 


'ನೀಡಲು 


ಎತ್ತಿನಹೊಳ ಸಮಕ್ರ್ತ ಹಡೆಯುವ ನೀರನ ' ಯೋಜನೆ``ಅಡಿಯೆಲ್ಲಿ 
ಶಿರಾ ತಾಲ್ಲೂಕಿನಲ್ಲಿ ಬರುವ 234 ಗ್ರಾಮಗಳಿಗೆ ಕುಡಿಯುವ ನೀರನ್ನು 
ಸರಬರಾಜು ಮಾಡಲು 0514 ಟಿ.ಎಂ.ಸಿ. ನೀರನ್ನು ಹಂಚಿಕೆ 
ಮಾಡಲಾಗಿದ್ದು, ಸಂಬಂಧಿಸಿದ ಇಲಾಖೆಗೆ Bulk supply ಮೂಲಕ 
ಯೋಜಿಸಲಾಗಿದೆ. ' ಕೆರೆಗಳನ್ನು ತುಂಬಿಸಲು 
ಯೋಜಿಸಲಾಗಿರುವುದಿಲ್ಲ. 


ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ “ಯೋಜನೆಯ ಮೊದಲನೇ 
ಹರಿತದ ಏತ ಕಾಮಗಾರಿಗಳು, ವಿದ್ಯುತ್‌ ಪೂರೈಕೆ ಕಾಮಗಾರಿಗಳು 
ಮತ್ತು ಎರಡನೇ ಹಂತದ ಗುರುತ್ವ ಕಟ le 0.00 ಕಿ.ಮೀ 
ನಿಂದ 260.00 ಕಿ.ಮೀ ವರೆಗಿನ ಕಾಮಗಾರಿಗಳು ವಿವಿಧ ಹಂತದ 
ಪ್ರಗತಿಯಲ್ಲಿದ್ದು, ಪ್ರಸಕ್ತ ಸಾಲಿನಲ್ಲಿ 33.00 ಕಿ.ಮೀ ವರೆಗಿನ ಗುರುತ್ತಾ 
ಕಾಲುವೆ ಕಾಮಗಾರಗಳನ್ನು ಪೂರ್ಣಗೊಳಿಸಿ ಮುಂಗಾರು 2021 ರಲ್ಲಿ 
ವೇದಾವತಿ ವ್ಯಾಲಿಗೆ ಪ್ರಾಯೋಗಿಕವಾಗಿ ನೀರು ಹರಿಸಲು 
SN, ; 


ಕ್ರಸಂ." 


ಪ್ನೆಗಳು 


ಉತ್ತರಗಳು 


ಎತ್ತನಹೊಳ ಸಮಗ ಇಡಿಯುವ ನೇರಿನ `ಯೋಜನೆಗಹೊಸ' 


ಭೂಸ್ಪಾಧೀನ ಕಾಯ್ದೆ 2013 ರನ್ವಯ  ಭೂಸ್ಥಾಧೀನವನ್ನು 
ಮಾಡಲಾಗುತ್ತಿದ್ದು, ಸದರಿ ಯೋಜನೆಯಡಿಯಲ್ಲಿ ಕುಡಿಯುವ 
ನೀರೊದಗಿಸುವ, ಅಂತರ್ಜಲ ಮರುಪೂರ್ಣಗೊಳಿಸುವ, ನೀರಾವರಿ 
ಮತ್ತು ಕೆರೆ ತುಂಬಿಸುವ ಯೋಜನೆಯ ಉದ್ದೇಶವನ್ನು 
ಸಘಫಲಗೊಳಿಸಲು ಗುತ್ತಿಗೆದಾರರು ರೈತರ ಒಪ್ಪಿಗೆ ಪಡೆದು ಕಾಮಗಾರಿ 


| ಪ್ರಾರಂಭಿಸಲು ಒಪ್ಪಂದ ಪತ್ರದಲ್ಲಿ ಷರತ್ತು ಏಧಿಸಲಾಗಿದೆ. ಜೊತೆಗೆ 


ರೈತರು, ನಿಗಮ ಮತ್ತು ಗುತ್ತಿಗೆದಾರರ ನಡುವೆ ತ್ರಿಪಕ್ಷೀಯ ಕರಾರು 
ಒಪ್ಪಂದ ಮಾಡಿಕೊಂಡು ರೈತರ ಸಹಮತ ಪಡೆದು ಕಾಮಗಾರಿಗಳನ್ನು 
ನಿರ್ವಹಿಸುತ್ತಿರುವುದರಿಂದ ಯೋಜನೆಯಲ್ಲಿ ಪ್ರಗತಿ ಸಾಧಿಸಲು 


ಸಾಧ್ಯವಾಗಿರುತ್ತದೆ. 


ಸಂಖ್ಯೆ: ಜಸಂಇ 19 ಡಬ್ಬೂ ಕಿಲ್‌ಎ 2021 


ದೆ ಸುಡ 
(ಬಿ.ಎಸ್‌ ಯಡಿಯೂರಪ್ಪ) 
ಮುಖ್ಯಮಂತ್ರಿ ) 


3 


- ವಿಧಾನ ಪರಿಷತ್ತು ಸದಸ್ಕರಾದ ಶೀ ಕೆ.ಎ.ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) ಇವರ 


ಚುಕ್ಸೆ ಗುರುತ್ತಿಲ್ಲದ ಪಶ್ಲೆ ಸಂಖ್ಯೆ: 669 ಕ್ಕ ಅನುಬಂಧ 


ಕೆರೆಗಳ ವಿವರ ಈ ಕೆಳಗಿನಂತಿದೆ. 


SL NAME OF THE TANK Name of Village TALUK TANK 
NO. CAPACITY 
x |__INMcft 
" KALLAMBELLA TANK KALLAMBELLA SIRA 248,42 
2 DEVARAHALLI KERE | DEVARAHALLI SIRA 4.70 ] 
3 1 AJJENAHALLI KERE AJJENAHALL Wy SIRA 36.38 J 
. 4 BHUPASANDRA KERE ಸ BHUPASANORA SIRA } 43,07 
5 DODDAGULA KERE DODDAGULA 1 SIRA 53.92 - 
6 YALIYURU KERE YALIYURU SIRA 25.92 
7 BUVANAHALLI KERE | BUVANAHALLI ಕ 28.50 | 
8 LAKSHMISAGARA KERE LAKSHMISAGARA SIRA 215.44 
9 BIDIRUKERE BIDIRUKERE SIRA 13.44 j 
10 | HALKUR KERE HALKUR SIRA 1 27 | 
MAGODU KERE MAGODU 
GULIGENAHALLI KERE GULIGENAHALL! | SRA | 
[13 | GRNATHANAHALLIKERE | GRNATHANAHALL 
CHANNANAKUNTE KERE CHANNANAKUNTE | SRA | 
KOTTA DODDAKERE KOTTA DODDA 
16 | MADULUR CHIKKAKERE MADULUR SIRA 3642 
17 | MADULUR DODDAKERE MADULUR SIRA 286.12 
18 | NADUR DODDAKERE NADUR SIRA 4128) | 
19 | MELKUNTE KERE MELKUNTE SIRA 14,39 | 
20 | KAGGALADU KERE KAGGALADU SIRA 3135} 
/ 21 HEMMADORE DODDAKERE HEMMADORE SIRA 23.51 
22 | HOSALUR(Bevinahalli) HOSALUR(Bevinahalliy SIRA 7.83 
- 23 | HOSUR DODDAKERE (Gollarahatti) | HOSUR (Gollarahatti) SIRA b 120.72 
24 | HANDIKUNTE KERE ಈ] HANDIKUNTE. SIRA 28.34 
25 BADAMARANAHALLI KERE BADAMARANAHALLI SIRA 26.20 
26 | HAROGERE KERE HAROGERE SIRA . 13.00 
KAMAGONDANAHALLI 
27 | DODDAKERE KAMAGONDANAHALLI >“ | SIRA Ny 12.20 
28 | KOTTIKERE KOTT SIRA 18.57 
29 | ENJALAGERE ENJALAGERE SIRA 16.30 
30 | CHENGAVARA KERE “| CHENGAVARA | sia [ 41.28 } 


31 GOPIKUNTE GOPIKUNTE SIRA 13.08 
32 BARGUR KERE BARGUR SIRA 79.04 
33 | DODDA HULIKUNTE KERE DODDA HULIKUNTE SIRA 80.86 
34 | CHIKKABANAGERE CHIKKABANAGERE SIRA 73.58 
35 | DODDABANAGERE KERE _ i DODDABANAGERE SIRA 178.40 
36 Il NIDAGHATTA KERE NIDAGHATTA SIRA 23.66 
37 | NEJANTIKERE ' NEJANTI SIRA 28.86 
38 TADAKALURU KERE TADAKALURU | SIRA 23.66 
39 | DHARMAPURA DHARMAPURA _ Hiriyur 300 
40 Ratnasandra Ratnasandra SIRA | 5,230 
41 | Uramundinakere Bhuvanahall | SIRA 23.520 . 
42- | Thimmajjkatte Bhuvanahall SIRA 20.000 
43 | Kallukote Kallukote SIRA 18.570 
44 | Nayagere Nayagere SRA | 11510 
45 | Vojukunte Vojukunte SIRA 12.500 
46 | Anupanahalli Anupanahalli SIRA 3.140 
47 1 GollahallySannakere Gollahally SIRA 5,230 
48 | Badakanahal Badakanahalli SIRA 2610 
49 | Hosakere Hosakere SIRA 25.776 
50 | BommagondanahalliKodagikere Bommagondanahallk SIRA 39.572 
51 | Ikkanur lkkanur Hiiyur | 104.530 
52 | Kodihall Kodihalli Hiriyur 78.530 
1.53 | $58 Gundappanachikkenahalli SIRA 76.853 
54 1555 Kamagondanahalli , SIRA | 110.221 
55 | Veerapura Veerapura ' SIRA 22.099 
56 [83 | Marihall SRA | 32850 
57 Ramanahalli Ramanahalli SIRA 4.960 
58 | DasarahalliSannakere Dasarahalli SIRA 30.676 
50 } KaligondanahaliSannakere Kaligondanahalli SIRA 33.354 
60 539 Baragurpalya | SIRA 30.610 
61 | HosahaliSannakere Hosahalli SIRA 7.310 
62 | Karehall Karehali SIRA 14.040 
63 | Deverakere Deverakere SIRA 744150 
|__| Rangapura Rangapura SIRA “2280 
65 | Chikkasandra | Chikkasandra SIRA | 245540 
|] 3450781 


